ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1351 
ಸದಸ್ಯರ ಹೆಸರು ಶ್ರೀ ಅ. ದೇವೇಗೌಡ 
(ಪದವೀಧರ ಕ್ಷೇತ್ರ) 
"ಉತ್ತರಿಸಬೇಕಾದ ದಿನಾಂಕ 23-09-2021 
ಕ್ರ.ಸಂ. ಪ್ರಶ್ನೆಗಳು . ಉತ್ತರ 
ಅ [ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯು ಮದ್ಯಪಾನ ಮತ್ತು 
ಮಾದಕವಸ್ತುಗಳ . ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ 


ಧ್ಯೇಯೋದ್ದೇಶಗಳೇನು; 


ಅರಿವು ಮೂಡಿಸಿ, ಈ ದುಶ್ಚಟಗಳನ್ನು ರಾಜ್ಯದಿಂದ ನಿರ್ಮೂಲನ 

ಮಾಡುವ ಧ್ಯೇಯೋದ್ದೇಶದೊಂದಿಗೆ ಈ ಕೆಳಗಿನ 

ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. 

ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು 

ಮೂಡಿಸಲು; } 

* ಶಾಲಾ ಕಾಲೇಜುಗಳಲ್ಲಿ ವಿಚಾರ | ಸಂಕಿರಣ 
ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು, 

* ಬೀದಿ ಸಾಟಕಗಳನ್ನು ಪ್ರದರ್ಶಿಸುವುದು. 


* ಹೊಸ ಹೆದ್ದಾರಿ ಫಲಕಗಳ ಸ್ಥಾಪನೆ. 


*. ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ, ಕಸ್ಣೂರಬಾ ಗಾಂದಿ | 
ಟ್ರಸ್ಟ್‌ ಹಾಗೂ ಇತರೆ ಸಂಘ ಸಂಸ್ಥೆಳ ಮೂಲಕ 
ಕಾರ್ಯಕ್ರಮಗಳನ್ನು ಆಯೋಜಿಸುವುದು. | 

- ಸಾಕ್ಷ್ಯ ಚಿತ್ರಗಳನ್ನು ತಯಾರಿಸಿ ದೂರದರ್ಶನದಲ್ಲಿ ಪ್ರಸಾರ 
ಮಾಡುವುದು. 

* ರೇಡಿಯೋ ನಾಟಕ, ರೇಡಿಯೋ ಜಿಂಗಲ್ಸ್‌ಗಳನ್ನು 
ತಯಾರಿಸಿ ಆಕಾಶವಾಣಿ ಕೇಂದ್ರದ ಮೂಲಕ ಪ್ರಸಾರ 
ಮಾಡುವುದು. . | 

* ರಾಜ್ಯದಲ್ಲಿ ನಡೆಯುವ ಪ್ರಮುಖ ಜಾತ್ರೆಗಳಲ್ಲಿ ಮಳಿಗೆ ತೆರೆದು 
ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ 
ಅರಿವು ಮೂಡಿಸುವುದು. 

* ಕುಡಿತ ಬೇಡ ಮತ್ತು ಮಾದಕ ಪಸ್ತುಗಳ ಬಗ್ಗೆ ಮದ್ಯಪಾನ 
ಆರೋಗ್ಯಕ್ಕೆ ಮಾರಕ ಹೇಗೆ?" ಪರಿಹಾರ ಹೇಗೆ? ಎಂಬ 
ಕಿರುಪುಸ್ತಕಗಳನ್ನು ಮುದ್ರಿಸಿ ಮಂಡಳಿ ಮತ್ತು ಸಂಘ 
ಸಂಸ್ಥೆಗಳ ವತಿಯಿಂದ ವಏರ್ಹಡಿಸುವ ಸಾರ್ವಜನಿಕ 


ಕಾರ್ಯಕ್ರಮಗಳಲ್ಲಿ ವಿತರಿಸುವುದು. 


ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಠರಿಣಾಮಗಳ ಬಗ್ಗೆ 
ಸಾರ್ವಜನಿಕರಲ್ಲಿ. ಅರಿವು ಮೂಡಿಸುವುದರಲ್ಲಿ 
ಕಾರ್ಯಪ್ಪ ಸ್ರವೃತರಾಗಿರುವ ವ್ಯಕ್ತಿ ಅಥವಾ: ಸಂಘ ಸಂಸ್ಥೆಗಳನ್ನು 
ಗುರುತಿಸಿ ಸಂಯಮ.ಪ್ರಶಸ್ತಿಯನ್ನು ನೀಡುವುದು. 


ಆ .| ಇಲ್ಲಿರುವ ಅಧಿಕಾರಿ ಮತ್ತು 
ವಿವರಗಳೇನು? (ತಿಳಿಸುವುದು) 


ಸೌಕರರ 


ರಾಜ್ಯ ಮದ್ಯಪಾನ' ಸಂಯಮ: ಮಂಡಳಿಯಲ್ಲಿ ಈ ತಳಿಗಿನ 
ಅಧಿಕಾರಿ ಮತ್ತು ನೌಕರರು ಕಾಯಿನನು 
1 ಕಾರ್ಯದರ್ಶಿ - ೦1ಹುದ್ದೆ 

2.ಕಛೇರಿ ಅಧೀಕ್ಷಕರು - ೦1 ಹುದ್ದೆ 
3.ಶೀಘ್ರಲಿಪಿಗಾರರು - ೦1 ಹುದ್ದೆ 

4.ಪ್ರಥಮ ದರ್ಜೆ ಸಹಾಯಕರು -01 ಹುದ್ದೆ 
5.ದ್ವಿತೀಯ ದರ್ಜೆ ಸಹಾಯಕರು -01 ಹುದ್ದೆ 
6.ಬೆರಳಚ್ಚುಗಾರರು -01 ಹುದ್ದೆ 

7.ಪ್ರೊಜೆಕ್ಷರ್‌ ಆಪರೇಟರ್‌ -೦1 ಹುದ್ದೆ 

8.ವಾಹನ ಚಾಲಕರು -ಂ1 ಹುದ್ದೆ 

9.ದಲಾಯತ್‌ -೦3 ಹುದ್ದೆ 

10.ಕಾವಲುಗಾರರು - ೦1 ಹುದ್ದೆ' 

1.ಸ್ವಚ್ಛತಾಗಾರರು - 01 ಹುದ್ದೆ 


ಕೆಸಿಐ-ಪಿಐಪಿ/284/2021 


Tl 
(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


